ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಗುರುವಾರ, ದಿನಾಂಕ : 24 ನೇ ಸೆಪ್ಟೆಂಬರ್‌, 2020 


ರಾಜ್ಯದ ಬಂದೀಖಾನೆಗಳ ಕುರಿತು 
ಶ್ರೀ ಬಿ. ಕೆ. ಹರಿಪ್ರಸಾದ್‌(ವಿಧಾನಸಭೆಯಿಂದ ಚುನಾಯಿತರಾದವರು) - 
465 (486) ಮಾನ್ಯ ಗೃಹ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ರಾಜ್ಯದ ಬಂದೀಖಾನೆಗಳ ಸಂಖ್ಯೆ ಎಷ್ಟು; ಅವಶ್ಯಕತೆಗಿಂತ ಹೆಚ್ಚು ಖೈದಿಗಳನ್ನು ತುಂಬಿರುವಂತಹ ಬಂದೀಖಾನೆಗಳು 
ಯಾವುವು; 


(ಆ) ಬಂದೀಖಾನೆಗಳಿಗೆ ಮೂಲ ಸೌಕರ್ಯಗಳನ್ನು ಒದಗಿಸುವುದು ಹಾಗೂ ಹೊಸ ಬಂದೀಖಾನೆಗಳನ್ನು ನಿರ್ಮಿಸಲು ಸರ್ಕಾರ 
ಯೋಚೆಸಿದೆಯೇ? 


